ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 07 ನೇ ಡಿಸೆಂಬರ್‌, 2020 


ವೈದ್ಯರುಗಳಿಗೆ ಇನ್ಸೆಂಟೀವ್‌ ಹಣವನ್ನು ಮೀಸಲಿಡುವ ಬಗ್ಗೆ 
ಶ್ರೀ ಎಂ. ನಾರಾಯಣಸ್ವಾಮಿ(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) - 


42 (57) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ - 


(ಅ) ವೈದ್ಯರ ಬೇಡಿಕೆಯಂತೆ ರೂ.125 ಕೋಟೆ ಇನ್ಸೆಂಟೀವ್‌ ಮೀಸಲಿಡಲು ಸರ್ಕಾರವು ಒಪ್ಪಿರುತ್ತದೆಯೇ; 


(ಆ) ಸದರಿ ಇನ್ಸೆಂಟೇವ್‌ ಹಣವನ್ನು ಯಾವ ಯಾವ ಕಾರಣಗಳಿಗೆ ವೆಚ್ಚ ಮಾಡಬೇಕಾಗಿದೆ ಹಾಗೂ ಅದಕ್ಕೆ ನಿಗದಿಪಡಿಸಿರುವ 
ಮಾನದಂಡಗಳೇನು; (ವಿವರ ನೀಡುವುದು) 


(ಇ) ಸದರಿ ಇನ್ಸೆಂಟೀವ್‌ ಹಣವನ್ನು ವೈದ್ಯರು ಮುಷ್ಕರ ಹೂಡಿದ ನಂತರ ನಿರ್ಧಾರ ತೆಗೆದುಕೊಳ್ಳಲಾಗಿದೆಯೇ; 


(ಈ) ಸಮಯಕ್ಕೆ ಸರಿಯಾಗಿ ವೈದ್ಯರ ಬೇಡಿಕೆಯನ್ನು ಸರ್ಕಾರ ಈಡೇರಿಸದೇ ಇರುವುದರಿಂದ ವೈದ್ಯರು ಮುಷ್ಕರ ಕೈಗೊಳ್ಳಲು 
ಕಾರಣವಾಯಿತು; ಇದಕ್ಕೆ ಸರ್ಕಾರ ಕೈಗೊಂಡ ಕ್ರಮಗಳೇನು? 


